ಕರ್ನಾಟಕ ವಿಧಾನ ಪರಿಷತ್ತು 


ಆರ್ಥಿಕ 


! ಜಾರಿಗೊಂಡಿದೆಯೇ: 


ಸಹಾಯ ಕಾರ್ಯಕ್ರಮಗಳು 
ರಾಜ್ಯದಲ್ಲಿ ಇವುಗಳು 
(ಜಿಲ್ಲಾವಾರು ಮಾಹಿತಿ 


Solio UBNONೇ: 


ಒದಗಿಸುವುದು) 


| ಕಾರ್ಮಿಕರ 


1 ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 435 
2. ಮಾನ್ಯ ಸದಸ್ಯರ ಹೆಸರು ಶ್ರೀ ಜಿ. ರಘು ಆಚಾರ್‌ (ಸ್ಪ ಸ್ಥಳೀಯ ಸ ೦ಸ್ಥೆಗಳ ಕ್ಷೇತ್ರ. 
3. ಉತ್ತರಿಸಬೇಕಾದ ದಿನಾಂಕ 09/12/2020 
4. ಉತ್ತರಿಸುವವರು ಮಾನ್ಯ ಕಾರ್ಮಿಕ`"ಮತ್ತು ಸಕ್ಕರೆ "ಸಚಿವರು 
ಕಮ ಪ ತ್ತರ 
ಸಂಖ್ಯೆ \ 
©) [SED ರ ಸಮಯದಲ್ಲಿ 'ಕೋವಿಡ್‌ 9 ರ ಸಮಯದಲ್ಲಿ `ಸಾಕಷ್ಠಸಾಳಗಾದ ನನದ 
ಸಂಕಷ್ಟಗೊಳಗಾದ ವಿವಿಧ ಸಮುದಾಯಗಳ | ಸಮುದಾಯಗಳ ' ಅಸಂಘಟಿತ ಕಾರ್ಮಿಕ ವಲಯದವರಿಗೆ 
ಅಸಂಘಟಿತ ಕಾರ್ಮಿಕ ವಲಯದವರಿಗೆ ಕಾರ್ಮಿಕ ಇಲಾಖೆಯ ವಿವಿಧ ಮಂಡಳಿಗಳ ಮೂಲಕ ಸರ್ಕಾರದ 
"| ಸರ್ಕಾರದ ವತಿಯಿಂದ ಘೋಷಿಸಲಾದ ವತಿಯಿಂದ ಘೋಷಿಸಲಾದ ಆರ್ಥಿಕ ಸಹಾಯ 


ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗಿದೆ. 


- ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ 


ಮಂಡಳಿ:- 
ದಿ ಮ Pe 10 pe 
ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೋವಿಡ್‌-!9ರ ಲಾಕ್‌ಡೌನ್‌ 


§ ™ 
ಜಾರಿಗೊಳಿಸಿದ ಹಿನ್ನೆಲೆಯಲ್ಲಿ ಲ್ಲಿ ಸಂಕಷ್ಟಕ್ಕೊಳಗಾದ ರಾಜ್ಯದ ಅಗಸರು 
ಹಾಗೂ ಕ್ಷೌರಿಕ ವ್ಯಕ್ತಿಯಲ್ಲಿ ತೊಡಗಿರುವ ಅಸಂಘಟಿತ ವಲಯದ 
ಕಾರ್ಮಿಕರಿಗೆ ರೂ.5000/-ಗಳ ಒಂದು ಬಾರಿ ನೆರವಿನ ವಿಶೇಷ 
ಪ್ಯಾಕೇಜ್‌ ಅನ್ನು ಘೋಷಿಸಿದ್ದು, ಕರ್ನಾಟಕ ರಾಜ್ಯ ಅಸಂಘಟಿತ 


$ 
ಸಾಮಾಜಿಕ ಭದ್ರತಾ ಮಂಡಳಿಯ ಮೂಲಕ 
ಜಾರಿಗೊಳಿಸಲಾಗುತ್ತಿದೆ. | 


ಈವರೆಗೆ ಅಗಸ ವ್ಯಕ್ತಿಯಲ್ಲಿ ತೊಡಗಿರುವ 64176 ಹಾಗೂ ಔರಿಕ 
ವೃತ್ತಿಯಲ್ಲಿ ತೊಡಗಿರುವ 55466 ಕಾರ್ಮಿಕರು ಸೇರಿದಂತೆ ಒಟ್ಟು 
1,19,642 ಅರ್ಜಿದಾರರಿಗೆ ತಲಾ' ರೂ.5,000/- 
ರೂ.59.82 ಕೋಟಿಗಳ ನೆರವನ್ನು ಏತರಿಸಲಾಗಿದೆ. (ಜಿಲ್ಲಾವಾರು 


ಕ್‌೧ಫೆ ೨ $3 
ಬ 


ಬರಲಿ ಮು 


ಮಾಹಿತಿಯನ್ನು ಅನುಬಂಧ-1ರಲ್ಲಿ ಒದಗಿಸಿದೆ). 


ಕರ್ನಾಟಕ ಕಟ್ಟಡ ಮತ್ತು ಅತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ 
| ಮಂಡಳಿ 


1. ಸರ್ಕಾರದ ಘೋಷಣೆಯಂತೆ ಪ್ರತಿ ನೋಂದಾಯಿತ 
ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ತಲಾ 
ರೂ.5,000/- ಗಳಂತೆ ಒಟ್ಟು 16,48,431 
ಫಲಾನುಭವಿಗಳಿಗೆ ರೂ. 824.22 ಕೋಟಿ ಸಹಾಯ 
ಧನವನ್ನು ಫಲಾನುಭವಿಗಳ ಬ್ಯಾಂಕ್‌ ಖಾತೆಗಳಿಗೆ ಜಮಾ 
ಮಾಡಲಾಗಿರುತ್ತದೆ. (ಜಿಲ್ಲಾವಾರು ಮಾಹಿತಿಯನ್ನು 
ಅನುಬಂಧ-2 ರಲ್ಲಿ ನೀಡಿದೆ) 


if 


2. ಕೆಟ್ಟಡೆ ಮತ್ತು ವಲಸೆ ಕಟ್ಟಡ ಕಾರ್ಮಿಕರಿಗೆ ಸ 
ವೈರಸ್‌ ಬಗ್ಗೆ ಅರಿವು ಮೂಡಿಸಲು ಹಾಗೂ ಮಾಸ್ಟ್‌ 
ಸಾನಿಟೈಸರ್‌ ಹಾಗೂ ಸೋಪುಗಳನ್ನು ಕಾರ್ಮಿಕರಿಗೆ 
ವಿತರಣೆ. ಮಾಡಲು 41 ಉಪ ವಗ "ಮಟ್ಟದ 
ಕಾರ್ಮಿಕ ಅಧಿಕಾರಿಗಳಿಗೆ .ತಲಾ ರೂ.0 ಲಕ್ಷಗಳನ್ನು 
ಬಿಡುಗಡೆ ಮಾಡಲಾಗಿರುತ್ತದೆ. 

3. ಮಂಡಳಿಯ ವತಿಯಿಂದ ಬೆಂಗಳೂರಿನಲ್ಲಿ 
ಸ್ಥಾಪಿಸಲಾಗಿದ್ದ 10 ಶಿಶುಪಾಲನಾ ಕೇಂದ್ರಗಳಲ್ಲಿನ 
ಮಕ್ಕಳಿಗಾಗಿ Packed Nutrition Food & Toys ಗಳನ್ನು 
ಪೋಷಕರ ಮನೆಗಳಿಗೆ ತಲುಪಿಸಲಾಗಿರುತ್ತದೆ. 


4. ಕಟ್ಟಡ ಮತ್ತು ವಲಸೆ ಕಟ್ಟಡ ಕಾರ್ಮಿಕರಿಗೆ ಆಹಾರ 
ಒದಗಿಸಲು ಮತ್ತು ಅವರ ಸಮಸ್ಯೆಗಳನ್ನು ಆಲಿಸಲು. 
247 ಸಹಾಯವಾಣಿ (155214) ಯನ್ನು 
ಸ್ಥಾಪಿಸಲಾಗಿರುತ್ತದೆ. 


5. ವಸತಿ ರಹಿತ ಕಟ್ಟಡ ಮತ್ತು ವಲಸೆ ಕಟ್ಟಡ ಕಾರ್ಮಿಕರಿಗೆ 
ಜಿಲ್ಲಾಡಳಿತದ ಸಹಕಾರದೊಂದಿಗೆ ವಸತಿ ಸೌಲಭ್ಯ ಮತ್ತು 
ಊಟವನ್ನು ಒದಗಿಸಲಾಗಿರುತ್ತದೆ. 


6. ತಯಾರಿಸಿದ ಆಹಾರದ ಪ್ಯಾಕೆಟ್‌ಗಳು ಮತ್ತು ಒಣ 
"ದಿನಸಿ ಕಿಟ್‌ಗಳನ್ನು ಕಟ್ಟಡ ಮತ್ತು ವಲಸೆ ಕಾರ್ಮಿಕರಿಗೆ 
ವಿತರಿಸಲಾಗಿರುತ್ತದೆ. 


ಆ) ಸದರಿ ಕಾರ್ಯಕ್ರಮಗಳಿಗೆ 


(ಮಾಹಿತಿ ಒದಗಿಸುವುದು) 


ಸರ್ಕಾರ 


ಬಿಡುಗಡೆ ಮಾಡಿರುವ ಅನುದಾನ ಎಷ್ಟು : 
ಅದರಲ್ಲಿ ಹಂಚಿಕೆಯಾಗಿರುವ ಹಣವೆಷ್ಟು? 


ಕರ್ನಾಟಕ ಕಾವ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ 
ಮಂಡಳಿ:- 


ಸದರಿ ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಸರ್ಕಾರದಿಂದ 
ರೂ.67.69 ಕೋಟಿಗಳ ಅನುದಾನವನ್ನು ಬಿಡುಗಡೆಗೊಳಿಸಿದ್ದು, 
ಅದರಲ್ಲಿ ರೂ.59.82 ಕೋಟಿಗಳ ಮೊತ್ತವನ್ನು ವೆಚ್ಚಮಾಡಲಾಗಿದೆ. 


ಕರ್ನಾಟಕ ಕಟ್ಟಡ ಮತು ಇತರೆ ನಿರ್ಮಾಣ ಕಾರ್ಮಿಕರೆ ಕಲ್ಯಾಣ 


ಮಂಡಳಿ 


ಮಂಡಳಿಯಿಂದ ಒದಗಿಸಲಾದ ಸೌಲಭ್ಯಗಳ ವಿತರಣೆಗಾಗಿ 
ಮಂಡಳಿಯಲ್ಲಿ ಲಭ್ಯವಿರುವ ಸುಂಕ ನಿಧಿಯಿಂದ . ಹಾಗೂ 
ಸರ್ಕಾರದಿಂದ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದತಾ 
ಮಂಡಳಿಗೆ ಬಿಡುಗಡೆಯಾದ ರೂ.5.00 ಕೋಟಿಗಳ ಮೊತ್ತವನ್ನು 
ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ 
ಮಂಡಳಿಗೆ ವರ್ಗಾಯಿಸಲಾಗಿದ್ದು, ಸದರಿ ಮೊತ್ತವನ್ನು 
ಒಳಗೊಂಡಂತೆ ಒಟ್ಟು ರೂ.9118 ಕೋಟಿಯಷ್ಟು ಖರ್ಚು 


ಕಾಣ 405 ಎಲ್‌ಇಟಿ 2020 


ಮಾಡಲಾಗಿರುತ್ತದೆ. 
Ns 


(ಅರಬ್ಬ ವರಾಂ ಹೆಬ್ಬಾರ್‌) 
ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು 


ಅನುಬಂಧ- 


ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದತಾ ಮಂಡಳಿ 


ಗಸ ಪತ್ತ್‌ ಸ್‌ರ್‌ ವ್ರಾಹಕ್ತ ತಾಡಗರಾವಾರ್ನಾಕ ಬಂದಾ ವಾಕ್‌ಸಹಾ 


ಮ ಧನ ಪಡದ ಫವಾನಾಢನಗಳ ಪಪ್ದಾವಾರು 


ವಿವರ:- ಸತ 
ಒಟ್ಟು Amount 
ಕ್ರಸಂ. | ಜಿಲ್ಲೆಯ ಹೆಸರು ನ್ರೌರಿಕ ಅಗಸ . ್ತ Rs.5000/-each 
1 | ಬಾಗಲಕೋಟೆ 1986 91] 2897 14485000 
2 ಬಳ್ಳಾರಿ 2800 6388 8986 44930000 
3 [ಬೆಳೆಗಾವಿ 4626 2413 7039 33195000 
4 | ಬೆಂಗಳೊರು ಗಾಮಾಂತರ 1748 1077 2225 1123000 
5 | ಚಿಂಗಳೊರು'ನಗರೆ 5735 5071 10206 517030000 
6 | ಬೀದರ್‌ 1481 1250 2751 13755000 
3] ಚಾಮರಾಜನೆಗರ 847 2889 3510 17550000 
8 | ಚಕ್ಕಬಳ್ಳಾಪುರೆ 1834 2560 4394 21970000 
9 |ಬಿಕ್ಕಮೆಗಳೊರ [30 464 1294 6470000 
10 | ಚಿತ್ರದುರ್ಗ 1479 3136 46151 23073000 1 
11 |ದಣ ಕನ್ನೆಡ 880 29% [i 5893000 
12 | ದಾವಣಗೆರೆ 1438 2200 3638 18190000 
13 |G 1904 1910 3814 19870000 
14 |nಗದಗೆ 1587 131 278 13350000 
15 | ಹಾಸನ 1456 1735 3231 16153000 
16 | ಹಾವೇರಿ 176 2048 3764 18820000 
17 | ಕಲಬುರ್ಗಿ 3056 1922 4978 24890000 
18 |ಕೋಡಗು 350 207 557 2785000 
19 |ಕೋಲಾರೆ 7025 2031 058 20280000 
20 | ಕೊಪ್ಪಳ 1927 2027 3954 19770000 
21 |ಮೆಂಡ್ಯೈೆ 17995 3670 5683 28325000 
22 ಮೈಸೊರು 2877 4523 7400 37000000 
೨3, | ರಾಯೆಚೊರು: 2247 2837 7079 35395000 
24 | ರಾಮನಗರ 906 1159 2085 10325000 
25 | ಶಿವಮೊಗ್ಗೆ 1346 707 2053 10265000 
26 [ತುಮಕೂರು 2183 2032 6215 31075000 
27 [ಉಡುಪಿ 933 278 [et 6033000 
28 | ಉತ್ತರ ಕನ್ನಡ 833 803 1450 7230000 
೨9 | ವಿಯೆಬಪುರೆ 25385 1187 3756 18780000 
30 .| ಯಾದಗಿರ 1246 1696 2942 14710000 
ಒಟ್ಟು 55466 64176 119642 598210000 


ಅನುಬಂಧ-3 


ಮಂಡಳಿ 


ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ 


ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣಿ ಮಂಡಳಿಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಕೋವಿಡ್‌-19 ಹಿನ್ನಲೆಯಲ್ಲಿ 
ರೂ.5000/- ಗಳ ಸಹಾಯಧನವನ್ನು ಪಾವತಿಸಿರುವ ಜಿಲ್ಲಾವಾರು ವಿವರ 
| ಮರಿಡಂರಜಂದ ಡಿಲಿಟ್‌ ಎನ್‌ಇಎಫ್‌ಟಿ | | ; 
ಕ್ರಸಂ ಜಿಲೆ ಆಧಾರ್‌ ಮೂಲಕ | ಮೂಲಕವಾದ ಕಾರ್ಮಿಕ. ಅಧಿಕಾರಿಗಳಿಂದ ಪಾವತಿ 
3 ಪಾವತಿಸಿದ ಕಾರ್ಮಿಕರ ಮಾಡಲಾದ ಕಾರ್ಮಿಕರ ಸಂಖೆ 
1೦೩ | ಕಾರ್ಮಿಕರ ಸಂಖ್ಯೆ ) 
p] 
1] ಬಾಗಲಕೋಟೆ 15579 3393 10353 
2 | ಬೆಳಗಾವಿ 41674 11281 17026 
3 | ಬಳ್ಳಾರಿ 45372 4036 33433 
4 | ಬೆಂಗಳೂರು 36357 5378 42032 
5 | ಬೀದರ್‌ 43651 5117 22846 
6] ಬಿಜಾಪುರ RE és 3773 PVE 
7 | ಜಾಮರಾಜನಗರ 40290 i117 13252 
8] ಚಿಕ್ಕಬಳ್ಳಾಪುರ 15980 103 | 6735 
i 9 ಚಿಕ್ಕಮಗಳೂರು 19550 | 9040 | 6159 | 
0 | ಚಿತ್ರದುರ್ಗ 60049 3927 | 14556 | 
1 | ದಾವಣಗೆರೆ 58869 3194 32345 
21ಗದಗ 11999 5102 6748 
3 ಘಾಸನ 54320 3401 15182 
14 | ಹಾಪೇರಿ 13247 1138 15991 
5] ಹುಬ್ಬಳ್ಳಿ & 28299 7813 20573 
6 | ಕಲಬುರಗಿ 40707 6335 37875 
7 | ಕಾರವಾರ 47485 13792 17664 
8 | ಕೋಲಾರ 44575 ನ: 726 21288 
$1 ಕೊಪ್ಪಳ 43754 - 5737 33 
3 ಮಡಕ್‌ರ 31 468 1443 
21 ಮೆಂಡ್ಕೆ 24824 1643 14622 
227 ಮೆಂಗಳೊರು 35657 7593 13132 
23 1 ಮೈಸೊರು 34030 2852 28120 
24 ರಾಯಚೊರು 38789 2080 13279 
25] ರಾಮನಗರ 9638 1059 18393 
267 ಶಿವಮೊಗ್ಗ 92815 7055 13565 
27] ತುಮಕೂರು 23338 2317 15527 
28 | ಉಡುಪಿ 17430 7409 7759 
25 ಯಾದಗಿರಿ 15774 4269 7708 
ಒಟ್ಟು 10,14,656 142096 491679 
ಒಟ್ಟು 16,48,431 
ಪಾವತಿಸಲಾಗಿರುವ ಒಟ್ಟು ಮೊತ್ತ 824,21,55,000 


